ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 252 
ಸದಸ್ಯರ ಹೆಸರು ಶ್ರೀ. ಪ್ರಕಾಶ್‌ ಳೆ. ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 02.02.2021 

ಉತ್ತರಿಸುವವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ. | _ — 
ಅ) | ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರವು ತಿದ್ದಪಡಿಗೊಂದರುವ ಐ೦.ಎಂ.ಡಿ.ಆರ್‌ ಕಾಯ್ದೆ 


ಗಣಿ ಪ್ರದೇಶಗಳ ಹೊರತಾಗಿ ಹೊಸ 
ಗಣಿ ಪ್ರದೇಶಗಳ ಸಂಶೋಧನೆ 
ಹುಡುಕಾಟಕ್ಕೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


ಮತ್ತು ನಿಯಮಗಳನುಸಾರ ಖನಿಜ ರಿಯಾಯಿತಿಗಳನ್ನು ಹರಾಜು 
ಮೂಲಕ ವಿಲೇ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಂಡಿರುತ್ತದೆ. 
ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಗಣಿ ಪ್ರದೇಶಗಳಲ್ಲಿ 
ಲಭ್ಯವಿರುವ ಖನಿಜ ನಿಕ್ಷೇಪದ ಪ್ರಮಾಣವನ್ನು ' ಅಂದಾಜಿಸಿ 
ವರದಿಗಳನ್ನು ತೆಯಾರಿಸಿಟ್ಟುಕೊಳ್ಳಲಾಗುತ್ತಿದೆ. ಅವುಗಳ ಅವಧಿ 
ಮುಗಿದ ಕೂಡಲೇ ಹರಾಜಿಗೆ ಒಳಪಡಿಸಲು ಕ್ರಮ 
ಕೈಗೊಳ್ಳಲಾಗುವುದು. ಹೊಸದಾಗಿ 07 ವರ್ಜಿನ್‌ ಪ್ರದೇಶಗಳನ್ನು 
ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್‌ ಅಬಿರಿಗಾಗಿ ಗುರುತಿಸಿ 
ಖನಿಜಾನ್ನೇಷಣೆ ಕೈಗೊಳ್ಳಲು ಭಾರತ ಸರ್ಕಾರದ ಸಂಸ್ಥೆಗಳಾದ 6, 
MECL & K10CL ಸಂಸ್ಥೆಗಳಿಗೆ ವಹಿಸಲಾಗಿರುತ್ತದೆ. 


ಎ೦.ಎಂ.ಡಿ.ಆರ್‌ ತಿದ್ದುಪಡಿ ಕಾಯ್ದೆ  2015ರಂತ್ರೆ ದಿನಾಂಕ: 
31.03.2020 ಅಂತ್ಯಗೊಂಡ ಗಣಿಗುತ್ತಿಗೆ ಪ್ರದೇಶಗಳನ್ನು 
ಹರಾಜಿಗೊಳಪಡಿಸಲು 62 1೪! ಹಂತದ ಖನಿಜಾನ್ವೇಷಣೆ 
ನಡೆಸಬೇಕಾಗಿರುತ್ತದೆ. ಅಂಥಹ ಬ್ಲಾಕ್‌ ಗಳನ್ನು ಸಂಪನ್ಮೂಲ 
ಸಾಮರ್ಥ್ಯ ಹೊಂದಿರುವಂತೆ ಮಾಡಲು 2020ಕ್ಕೆ ಅಂತ್ಯಗೊಳ್ಳುವ 
ಅಕ್ಕಪಕ್ಕದ ಗಣಿಗುತ್ತಿಗೆ ಪ್ರದೇಶಗಳನ್ನು ಒಗ್ಗೂಡಿಸಿ (Amalgamation) 
ಹೊಸ ಬ್ಲಾಕ್‌ ಗಳನ್ನಾಗಿ ಮಾರ್ಪಡಿಸಲಾಗಿದೆ, ಒಟ್ಟು 16 ಕಬ್ಬಿಣದ 
ಮತ್ತು ಮ್ಯಾಂಗನೀಸ್‌ ಅದಿರಿನ ಬ್ಲಾಕ್‌ ಗಳನ್ನು ಸಿದ್ಧಪಡಿಸಿದ್ದು, 
ಖನಿಜಾನ್ವೇಷಣೆ ನಡೆಸಲು ಸಾರ್ವಜನಿಕ ಉದ್ದಿಮೆಗಳಾದ GSI, MECL 
& K1೦CL ಸಂಸ್ಥೆಗಳಿಗೆ ವಹಿಸಲಾಗಿರುತ್ತದೆ. 


ಭಾರತ ಸರ್ಕಾರವು ದೇಶದಾದ್ಯಂತ ಖನಿಜಾನ್ಸೇಷಣೆ ಕೈಗೊಳ್ಳಲು 
National Mineral Exploration Trust ಅನ್ನು ಸ್ಥಾಪಿಸಿದ್ದು ಪ್ರಧಾನ 
ಖನಿಜಗಳ ರಾಜಸ್ಥದ ಶೇ.2ರಷ್ಟು ನಿಧಿಯನ್ನು ಸಂಗ್ಬಹಿಸುತ್ತಿರುತ್ತದೆ. 
ಸದರಿ ಟ್ರಸ್ಟ್‌ ನ ಮುಖಾಂತರ ರಾಜ್ಯದಲ್ಲಿ ಒಟ್ಟು 09 ಬ್ಲಾಕ್‌ ಗಳನ್ನು 
(ಕಬ್ಬಿಣದ ಅದಿರಿಗೆ - 01, ಸುಣ್ಣದ ಕಲ್ಲಿಗೆ - 04, ನಿಕ್ಕಲ್‌ - 01 ಮತ್ತು 
ಚಿನ್ನಕ್ಕೆ - 03) ಖನಿಜಾನೇಷಣೆ ಕೈಗೊಳ್ಳಲು EC, KIOCL ಮತ್ತು 
NMDC ರವರಿಗೆ" ಅನುಮತಿ ನೀಡಿರುತ್ತದೆ. 


ಮೇಲಿನವುಗಳನ್ನು ಹೊರತುಪಡಿಸಿ ಭಾರತ ಸರ್ಕಾರದ ಭಾರತೀಯ 
ಸರ್ವೇಕ್ಷಣಾ ಇಲಾಖೆಯು ತನ್ನ ವಾರ್ಷಿಕ ಗುರಿಯಂತೆ 
ಖನಿಜಾನ್ವೇಷಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ರಾಜ್ಯದಲ್ಲಿ 
ಸಂಡೂರು ತಾಲ್ಲೂಕಿನ ರಮಣದುರ್ಗ ರೇಂಜ್‌ ನಲ್ಲಿನ 02 ಬ್ಲಾಕ್‌ 
ಗಳನ್ನು ಖನಿಜಾನ್ನೇಷಣೆಗಾಗಿ ತಗೆದುಕೊಂಡಿರುತ್ತದೆ. 


-2- 1 " 


ಆ) | ಪ್ರಸುತ ಸರ್ಫಾರದ ವತಿಯಿಂದ 
ನಡೆಯುತಿರುವ ಗಣಿ 
ಪ್ರದೇಶಗಳಾವುವು: (ಜಿಲ್ಲಾವಾರು 
ವಿವರ ನೀಡುವುದು) 


ಪ್ರಸ್ತುತ ಾರ್ಯನವಿತರ ಗಣಿ ಗುತ್ತಿ ಗೆಗಳ ಮಾಹಿತಿಯನ್ನು 
ಅನುಬಂಧ-1ರಲ್ಲಿ ನೀಡಲಾಗಿದೆ. , ಹ 


ಇ) | ತಳೆದ 3 ವರ್ಷಗಳಿಂದ ಈ ಗಣಿಗಳಿಂದ 
ಬಂದ ಆದಾಯ ಎಷ್ಟು? (ವಿವರ 


ತಳೆದ 3 ನಷ್ಷಗತಂದ ಗಣಿಗಾರಿಕೆಯಿಂದ ಇಂದ ಆಯಥ 
ವಿವರಗಳನ್ನು ಅನುಬಂಧ: -2ರಲ್ಲಿ ನೀಡಲಾಗಿದೆ. 


ನೀಡುವುದು) 


ಸಂಖ್ಯೆ: ಸಿಐ 12 ಎ೦ಎ೦ಐಂ 2021 


AC ee 
(ಮುಜುಗೇಶ್‌-ಆರ್‌: pE 
ಗಣಿ ಮತು-ಭೂವಿಜ್ಞಾನ ಸಚಿವರು 


Annexure -01 
Details of Working Mines 


Mineral |] No. of leases 
working 
Gold and Others 
Iron Ore and Others | Belay | 3 
i 
Total 


Limestone and Others 


Chitradurga ‘1 


Gulbarga - 7 


Tumkur 2 


8 
42 


Total | 


Manganeses ore and Others Chitradurga 


Davanagere 


Tumkur 


Total 


Belgaum 


Hassan 


Mysore 


Total 


ots 


i 


ಡಾ:ಸಿವಿ. 
ಜಂಟಿ ನಿರ್ದೇಶಕರು (ಖನಿಜ), 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. 
-ನೆಂ49, “ಖನಿಜ ಭವನ”, ಬೆಂಗಳೂರು-61 


ಅನುಬಂಧ-2 
ಕಳೆದ 3 ವರ್ಷಗಳಲ್ಲಿ ಜಿಲ್ಲಾವಾರು ರಾಜಧನ ಸಂಗ್ರಹಿಸಿದ ಎವರ 
ರೊ.ಲಕ್ಷಗಳಲ್ಲಿ 
3019-30 T5- lod 7070) 


[yu 
Bangalore Urban 
Belgaum 8682.67 _ 
3100.33 | 876.88 
|3| 
Davanagere 533.88 


FE EASE eer 
- ಕ್‌ ರ 33208 


6517.26 3071.58 


( 


2 Bangalore Rural 3599.42 1423.58 


15083.57 6625.03 


ಲು 


9737.85 4141.05 


STEN 


3846.35 


Vijayapura 


[2 


Chamarajanagar 


Chikmagalur - 


14 


BN) 
8 
[ 
['s] 


~ 


Fa 

-] 
Y 

5 


SN 
SS 

se 

| 


19 


€| # 
[sd (7) 
& 1 
[3 


§ 
$್ಥ 


ಫ 
§ 
$ 


27 


SN 


ಡಾ:ಸಿವಿ. ರಾಮನ್‌ 29೪!) 
ಜಂಟಿ ನಿರ್ದೇಶಕರು (ಖನಿಜ). 
ಗಣೆ ಮತ್ತು ಭೂವಿಜ್ಞಾನ ಇಲಾಖೆ, 
"ನಂ49, “ಖನಿಜ ಭವನ”, ಬೆಂಗಳೂರು-01 


29 


<< [ed po] 
§] g 8 § 
8] 9] ೮ © 
Ww Fl 
ಹ ಷಿ 
ಪ ಐ 
4 [3 
& 
[2 


] 
9 
' 


ಟು 


1 


